ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 16-03-2021 ಪ್ರಶ್ನೆ ಸಂಖ್ಯೆ: 1123 (1210) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಆರ್‌. ಪ್ರಸನ್ನ ಕುಮಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 

ಉತ್ತರಿಸುವ ಸಚಿವರು: ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಸಚಿವರು 


ವಿಷಯ: ರಾಜ್ಯದಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಪರವಾನಗಿ ಪಡೆದು ಸಕ್ರಮ ಗಣಿಗಾರಿಕೆ 
ನಡೆಸುತ್ತಿರುವ ಕ್ರಷರ್‌ಗಳ ಸಂಖ್ಯೆ ಎಷ್ಟು 


(ಅ) ರಾಜ್ಯದ ಗಣಿ ಮತ್ತು ಭೂ ವಿಜ್ನಾನ ಇಲಾಖೆಯಿಂದ ಪರವಾನಗಿ ಪಡೆದು ಸಕ್ರಮ 
ಗಣಿಗಾರಿಕೆ ನಡೆಸುತ್ತಿರುವ ಕ್ರಷರ್‌ಗಳ ಸಂಖ್ಯೆ ಎಷ್ಟು; ಅಕ್ರಮವಾಗಿ ಕ್ರಷರ್‌ಗಳನ್ನು 
ನಡೆಸುತ್ತಿರುವ ವಿವರ ನೀಡುವುದು; ಈ ಕ್ರಷರ್‌ಗಳಿಗೆ ಕ್ವಾರೆಗಳಿಂದ ಯಾವ ರೀತಿ 
ಕಚ್ಚಾ ವಸ್ತುಗಳನ್ನು ಸಾಗಾಣಿಕೆ ಮಾಡಲಾಗುತ್ತಿದೆ; (ವಿವರ ನೀಡುವುದು) 


(ಆ) ಗಣಿಗಾರಿಕೆಯನ್ನು ಪರಿಶೀಲನೆ ಮಾಡಲು ಪರವಾನಗೆ ನೀಡಲು ಪ್ರತಿ ಜಿಲ್ಲೆಗೆ 
ನೇಮಕ ಮಾಡಲಾಗಿರುವ ಸಿಬ್ಬಂದಿಯ ಸಂಖ್ಯೆ ಎಷ್ಟು; ಈ ಸಿಬ್ಬಂದಿಗೆ ಜಿಲ್ಲಾಡಳಿತ 
ಹಾಗೂ ಪೊಲೀಸ್‌ ಇಲಾಖೆಯೊಂದಿಗೆ ಕೋ-ಆರ್ಡಿನೇಷನ್‌ ಮಾಡಲಾಗಿದೆಯೇ; 


(ಇ) ಇದುವರೆಗೆ ಎಷ್ಟು ಜನರ ಮೇಲೆ ಪ್ರಕರಣವನ್ನು ದಾಖಲಿಸಲಾಗಿದೆ; ಅದರಲ್ಲಿ 
ಕಾರ್ಮಿಕರೆಷ್ಟು; ಮಾಲಿಕರೆಷ್ಟು; 


(ಈ) ಕಲ್ಲು ಗಣಿಗಾರಿಕೆಯಲ್ಲಿ ಕೆಲಸ ಮಾಡುತಿರುವ ಕಾರ್ಮಿಕರ ಬಗ್ಗೆ ಕಾರ್ಕ್ಮಿಕ 
ಇಲಾಖೆಯು ಪರಿಶೀಲಿಸಿದೆಯೇ; ಅವರಿಗೆ ನ್ಯಾಯವಾದ ಸಂಬಳ, ಶೌಚಾಲಯ, 
ಕುಡಿಯುವ ನೀರಿನ ವ್ಯವಸ್ಥೆ ಬಗ್ಗೆ ಜಿಲ್ಲಾಡಳಿತ ಅಥವಾ ಕಾರ್ಮಿಕ ಇಲಾಖೆ 
ಕೈಗೊಂಡ ಕ್ರಮಗಳೇನು; 


(ಉ) ಕಲ್ಲು ಗಣಿಗಾರಿಕೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕೆ 
ಸರ್ಕಾರ ಯಾವ ಕ್ರಮವನ್ನು ಕೈಗೊಂಡಿದೆ; ಕೈಗೊಳ್ಳದೇ ಇದ್ದಲ್ಲಿ ಕಾರ್ಮಿಕ 
ಇಲಾಖೆಯ ಅಧಿಕಾರಿಗಳ ಮೇಲೆ ತೆಗೆದುಕೊಂಡ ಕ್ರಮಗಳೇನು? 


